ಡಾ| ಬಿ.ನಂಜುಂಡ ಸ್ವಾಮಿ” 


ಈ ಶತಮಾನದ ಓಲೆಗರಿಯ ಲಿಪಿಗಾರ ಹಾಗಲವಾಡಿ ಅಳಗಯ್ಯ 


(ಸುಮಾರು ೧೮೪೦-೧೯೨೮ರ ) 


ಗುಬ್ಬಿ ತಾಲ್ಲೂಕ್‌ ಹಾಗಲವಾಡಿ ಒಂದು ಪಾಳೆಪಟ್ಟಿನ 
ರಾಜಧಾನಿಯಾಗಿತ್ತು. ಆ ಪಾಳೆಪಟ್ಟಿನ ಬಗ್ಗೆ ಸಾಕಷ್ಟು 
ಲೇಖನಗಳು ಬಂದಿವೆ. ಈ ಪಾಳೆಪಟ್ಟಿನ ಬಗ್ಗೆ ಸಿದ್ದಗಂಗಾ 
ಮಠದಲ್ಲಿ ಒಂದು ವಿಚಾರಸಂಕಿರಣ ನಡೆದು ಆ ಬಗ್ಗೆ ಕೃತಿ 
ಹೊರಬರಬೇಕಾಗಿದೆ. ಇಂದು ಹಾಗಲವಾಡಿಯಲ್ಲಿ ಅಳಿದು 
ಉಳಿದಿರುವ ಅವಶೇಷಗಳು ಬಿಟ್ಟರೆ ಬೇರೆ ವಿಧವಾದ 
ಮಾಹಿತಿಯನ್ನು ನಿಖರವಾಗಿ ತಿಳಿದಿರುವವರು ಯಾರೂ ಇಲ್ಲ. 
ಈ ಊರಿನಲ್ಲೆ ಇದ್ದು ಸರ್ಕಾರಿ ಶಾಲೆಯ ಅಧ್ಯಾಪಕರಾಗಿ, 
ಮುಖ್ಕೋಪಾಧ್ಯಾಯರಾಗಿ, ನಿವೃತ್ತಿ ಹೊಂದಿದ ಅಳಗಯ್ಯ 
ನವರು ಅಂಚೆ ಮುಖ್ಯಸ್ಥರಾಗಿ, ವೈದ್ಯರಾಗಿ, ಮಂತ್ರಗಾರರಾಗಿ, 
ಪುರೋಹಿತರಾಗಿ, ಧರ್ಮಾಧಿಕಾರಿಯಾಗಿ, ಜ್ಯೋತಿಷಿಯಾಗಿ, 
ಲಿಪಿಗಾರರಾಗಿ, ತ್ರಾಮ ಶಾಸನವನ್ನು ಕೊರೆದವರಾಗಿ ಹೀಗೆ 
ಹಲವು ಮುಖ ಪ್ರತಿಭೆ ಉಳ್ಳವರಾಗಿದ್ದಾರೆ. ರಾಮಾನುಜಾ 
ಚಾರ್ಯರ ಪರಂಪರೆಯ ಶ್ರೀ ವೈಷ್ಣವ ಧರ್ಮದ ಶಾತ್ತಾದ 
ಶ್ರೀ ವೈಷ್ಣವ ಮತಸ್ಥರು. 

ಸುಮಾರು ಐವತ್ತಕ್ಕೂ ಮಿಕ್ಕ ಕೃತಿಗಳನ್ನು ಓಲೆ ಮೇಲೆ 
ಬರೆದಿದ್ದಾರೆ.. ಶ್ರೀವೈಷ್ಣವ, ಆಯುರ್ವೇದ, ಶಾಸ್ತ್ರ, 
ಜ್ಕೋತಿಷ್ಯ, ವೀರಶೈವ, ಅದ್ವೈತ, ಭಾರತ, ರಾಮಾಯಣ 
ಗಳನ್ನು, ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು, ಹಿಂದಿ 
ಭಾಷೆಯಲ್ಲಿ ಕೆಲವು ಹಾಡುಗಳನ್ನು, ಲಘುಕೃತಿಗಳನ್ನು ಪ್ರತಿ 
ಮಾಡಿದ್ದಾರೆ. ಮುದ್ರಿತವಾದ ಪುಸ್ತಕಗಳನ್ನು ಮತ್ತೆ ಓಲೆ 
ಮೇಲೆ ಬರೆದಿದ್ದಾರೆ. ಸುಂದರವಾದ ಮುದ್ದಾದ ಅಕ್ಬರ. ಈ 
ಎಲ್ಲಾ ಹಸ್ತಪ್ರತಿಗಳ ಅಧ್ಮಯನ ನಡೆದಿದ್ದು ಅವುಗಳ ಒಂದು 
ಸೂಚಿಯನ್ನು ಮಾಡಲಾಗುತ್ತಿದೆ. 


೧. ತೊರುವೆ ರಾಮಾಯಣ 
ಅಂತ್ಯ: ಗರಿ ೪೮೨/8 


ಅಂತು ಖಾಂಡಗಳು ೮ಕಂ ಪದನು ೫೧೫೨ಕಂ 
ಮಂಗಳಮಹಾ ಶ್ರೀ ಶ್ರೀ ಶ್ರೀ ೧೮೭೨ನೇ ಇಸವಿ ನವಂಬರು 
ತಾರೀಖು ೨೮ನೇ ಗುರುವಾರ ಸಲುವ ಆಂಗೀರಸ ನಾಮ 
ಸಂವತ್ಸರದ ಕಾರ್ತೀಕ ಬಹುಳ ೧೩ ಗುರುವಾರ ದಿವಸ 
ಹಾಗಲವಾಡಿ ಸದ್ದಾರಿ ಹೋಬಳಿ ಸ್ಕೂಲ್‌ ಮಾಸ್ಟರ್‌ 
ಹಲಗಯ್ಯ ತಂನ ಸ್ವಂತವಾದ ರಾಮಾಯಣದ ಪುಸ್ತಕವನ್ನು 
ಪೊರೈಸಿ ಯಾದಿವಸ ಮತ್ತಿಕೆರೆ ರಂಗಸ್ವಾಮಿ ದೇವರಗುಡಿಯಲ್ಲಿ 
ಆಖ್ಕೆರಾಗಿ ಪೊರೈಸಿರುತ್ತೆ, ಪಟ್ಟಾಭಿಷೇಕ ವಂನು ಮಾಡಿಸಿದಕ್ಕೆ 
ಶುಭಮಸ್ತು ಶೋಭನಮಸ್ತು ""ಮಂಗಳಾನಿ ಭವಂತು'' 
ಆಯುರಾರೋಗ್ಯ ಅೃಶ್ವರ್ಕಾಬಿವೃದ್ಧಿರಸ್ತೊ. 

೨. ಬಾಲಗ್ರಹ ಗರ್ಭಿಣಿ ಚಿಕಿತ್ಸೆ 


ಆದಿ: ೧೯ 

ಶ್ರೀ ಗಣಾಧಿಪತಯೇನಮಃ। ಶ್ರೀ ಶಾರದಾಗುರುಭ್ಸೂಂನಮಃ 

ಶ್ರೀ ನೃಶಿಂಹ್ಮಸ್ವಾಮಿಯೇನಮಃ! ಪರಮಾತ್ಮಯ ನಮಃ 

ರ್ಸ ೧೮೯೦ ನೇ ಇಸವಿ ಎಪ್ರಿಲ್‌ ತಾರೀಖು ೬ನೇ 
ಭಾನುವಾರ ವಿಕೃತ ಸಂವತ್ಸರ ಚೈತ್ರ ಬ೨ಲ್ಲು ಹಾಗಲ್ಪಾಡಿ 
ಮೇಷ್ಕರು ಹಳಗಯ್ಯನವರ ಪುಸ್ತಕಕ್ಕೆ ಬಾಲಗ್ರಹ ಮತ್ತು 
ಗರ್ಭಿಣಿ ಚಿಕಿತ್ಸೆ ಬರೆಯುವದಕ್ಕೆ ಶುಭ ಮಸ್ತು 

ಅಂತ್ಯ : ೧೭8 | 

ಹಾಗಲ್ವಾಡಿ ಸರ್ಕಾರಿ ಸ್ಕೂಲ್ಮಾಸ್ಟರ್‌ ಹಳಗಯ್ಮ 
ಬರದ್ದು ೧೬ ವರುಷದ ಬಾಲಗ್ರಹ ಗರ್ಭಿಣೀ ಚಿಕಿತ್ಸೆಯೂ 


* ಪಂಡಿತ್‌ ತಾರಾನಾಹ್‌ ಆಯುರ್ವೇದ ಚಿಕಿತ್ಸಾಲಯ, ತುಮಕೂರು ಷಾಪಿಂಗ್‌ ಕಾಂಪ್ಲೆಕ್ಸ್‌, ಬಿ.ಹೆಚ್‌.ರಸ್ತೆ ತುಮಕೂರು-೫೭೨೧೦೨. 


pe 


ಇತಿಹಾಸ ದರ್ಶನ / ೨೯೭ 


ಸಂಪೂರ್ಣಂ ಮಗಳಮಹಾ ರ್ಸ ೧೮೯೦ನೇ ಇಸವಿ ಎಪ್ರಿಲ್‌ 
ತಾರೀಖು ೧೬ನೇ ವಿಕೃತಿ ಸಂವತ್ಸರದ ಚೈತ್ರ ಬಹುಳ ೧೨ಯಲ್ಲು 
ಮಂಗಳ ಮಹಾ ಅಳಗಯ್ಯ ಸರ್ಕಾರಿ ಸ್ಕೂಲ್‌ ಹೆಡ್ಮಾಷ್ಕರು 


೩. ಜ್ಯೋತಿಷ್ಯ ಕಾಲದರ್ಪಣ ನವಗ್ರಹಗಳ ದೆಶೆಗಳು 
ಆದಿ :೧೯ 
ಶ್ರೀಮತೆರಾಮಾನುಜಾಯನಮಃ 


ವಿಳಂಬಿನಾಮ ಸಂವತ್ಸರದ ಶ್ರಾವಣ ಬಹುಳ ೧೪ 
ಮಂಗಳವಾರ ರ್ಸ ೧೮೯೮ ನೇ ಯಿಸವಿ ಆಗಷ್ಟು ತಾರೀಖು 
೧೯ಲ್ಲು ಹಾಗಲವಾಡಿ ರ್ಪೆರ್ಷ ಮಾಸ್ಟ್‌ರ್‌ ಅಳಗಯ್ಯನವರು 
ತನ್ನ ಸ್ವಂತಕ್ಕಾಗಿ ಜೋತಿಷ್ಯ ಕಾಲದರ್ಪಣ ಬರೆಯುವದಕ್ಕೆ 
ಶುಭಮಸ್ತು ಶ್ರೀರಸ್ತು... ಎಎ 


೪. ಶಾತ್ತಾದ ಶ್ರೀ ವೈಷ್ಣವರ ಲಗ್ನಗಳ ಮಹಾಸಂಕಲ್ಪ, 
ಮಂಗಳಾಷ್ಕಕ ಅಳಗಯ್ಯ ಮೇಷ್ಠೆರು ರ್ಷೆರ್ಷಿದಾರ್ರು 
ಆದಿ:0೯ 


ಶ್ರೀಮತೆರಾಮಾನುಜಾಯನಮಃ | ಸರ ೧೯೦೨ನೇ 
ಇಸವಿ ರ್ಜೂತಾ ೨೨ನೇ ಶುಭಕೃತು ಸಂವತ್ಸರದ ಜೇಷ್ಠ 
ಬಹುಳ ೨ ಭಾನುವಾರ ರ್ಪೆರ್ಷ ಮಾಸ್ತರು ಅಳಗಯ್ಯನವರು 


ತನ್ನ ಸ್ವಂತಕ್ಕಾಗಿ. ಮಹಾಸಂಕಲ್ಪ ಬರೆಯುವದಕ್ಕೆ 
ಶುಭಮಸ್ತು. ..... 
೫. "" ಆಳ್ವಾರುಗಳ ತಿರುನಕ್ಷತ್ರ ತನಯಗಳು'' 
ಆದಿ: ೦೯ 


ಶ್ರೀಮತೆರಾಮಾನುಜಾಯ ನಮಃ। ಸಂ ೧೯೦೭ ನೇ 
ಇಸವಿ ಮೇ ತಾರೀಖು ೧೩ನೇ ಪ್ಲವಂಗನಾಮ ಸಂವತ್ಸರದ 
ವೈಶಾಖಶುದ್ಧ ೧ ಸೋಮವಾರ ಪ್ರಾತಕಾಲ೧೧ ಘಳಿಗೆಯಲ್ಲಿ 
ಪರಂಧಾಮ ಮೂರ್ತಿ ಪೂರ್ವದಲ್ಲಿಯಿರುವ ಕಾಲದಲ್ಲಿ 
ಶಾತ್ತಾದ ಶ್ರೀ ವೈಷ್ಣವರ ""ಆಳ್ವಾರುಗಳ ತಿರುನಕ್ಸತ್ರ 
ತನಯಗಳ'' ಹಾಗಲ್ವಾಡಿ ಸರ್ಯಾರಿಸ್ಕೂಲ್‌ ಹೆಡ್ಮಾಷ್ಟರು 
ಅಳಗಯ್ಯನವರು ತಂಮ ಸ್ವಂತಕ್ಕಾಗಿ ಬರದುಕೊಂಡ 
ತನಯಗಳು 


[೪ ಮತ್ತು ೫ ಕೃತಿಗಳು ಒಂದೇ ಕಟ್ಟಿನಲ್ಲಿ ಇವೆ.] 
೬. ಅಬ್ದಕಲ್ಪ | 
ಆದಿ: ೧೯ 
೬. ಅಬ್ದ ಕಲ್ಪ ಬರೆಯುವದಕ್ಕೆ ಶುಭಮಸ್ತು ॥ಸಂ೯ 


೧೯೦೭ ನೇ ಇಸವಿ ಫೆಬ್ಬರವರಿ ತಾರೀಖು ೨೩ನೇ ಪರಾಭವ 
ಸಂವತ್ಸರದ ಫಾಲ್ಲುಣ ಶುದ್ಧ ೧೧ಲ್ಲು ಹಾಗಲ್ವಾಡಿ ಸ್ಕೂಲ್‌ 
ಹೆಡ್ಮಾಷ್ಟರು ರ್ಪೆರ್ಷೀದಾರು ಅಳಗಯ್ಯನವರ ಸ್ವಂತಕ್ಕಾಗಿ 
ಶ್ರೀ ಶೀಬಿ ನರಶಿಂಹ್ಮಸ್ವಾಮಿಯೇ ನಮಃ! 
ಶ್ರೀ ಅಪ್ಪಂಣನಹಳ್ಳಿ ಆಂಜನೇಯಸ್ವಾಮಿಯೇ ನಮಃ 
ಶ್ರೀ ಕುಲಶೇಖರಾಳ್ವರ್‌ ತಿರುವಡಿಗಳಿಗೆ ಶರಣಂ ಶರಣಂ 
ಪ್ರಪದ್ಧೆ 


ಹ್‌ 


೭. ಕರಣಹಸಿಗೆ 
೧೯ 
ಶ್ರೀ ಗುರುಪರಬ್ರಂಹ್ಮಣೆ ನಮಃ 


ಕೀಲಕಸಂವತ್ಸರದ ಫಾಲ್ಗುಣ ಬಹುಳ ೧೨ ಶುಕ್ರವಾರ 
ಪ್ರಾತಃಕಾಲ ೯ ಫಳಿಗೆಯಲ್ಲಿ ಪರಬ್ರಂಹ್ಮಮೂರ್ತಿ ಈ 
ಶ್ಯಾನದಳದಲ್ಲಿ ಇರುವಾಗ್ಯೆ ಚನ್ನಬಸವದೇವರು ನಿರೂಪಿಸಿದ 
ಕರ್ಣಹಶಿಗೆ ಮೇಷ್ಯರು ಅಳಗಯ್ಯನವರು ತಮ್ಮ ಸ್ವಂತಕ್ಕಾಗಿ 
ಬರದು ಕೊಂಡದಕ್ಕೆ ಶುಭಮಸ್ತು ಶ್ರೀರಸ್ತು 


೬೯8 ಕರಣಹಸಿಗೆ ಸಮಾಪ್ತಂ 


ಸರ೯ ೧೯೦೯ನೇ ಇಸವಿ ಮಾರ್ಚಿ ತಾರೀಖು ೨೬ನೇ 
ಸೌಂಮ್ಯ ಸಂವತ್ಸರದ ಚೈತ್ರ ಶುದ್ಧ ಶುಕ್ರವಾರ ಪ್ರಾತಃಕಾಲ 
೧೦ ಘಳಿಗೆಯಲ್ಲಿ ಪರಬ್ರಂಹ್ಮಮೂರ್ತಿ ಈಶ್ಕಾನದಳದಲ್ಲಿ 
ಇರುವಾಗ್ಗೆ ಹಾಗಲವಾಡಿ ಸ್ಕೂಲ್‌ ಹೆಡ್ಮಾಷ್ಟರು 
ರ್ಪೆರ್ಷದಾರ್ರು ಅಳಗಯ್ಯನವರು ಸ್ವಂತಕ್ಕಾಗಿ ಕರ್ಣಹಸಿಗೆ 
ಬರೆದು ಪೂರೈಸಿದ್ದಕ್ಕೆ ಶುಭಮಸ್ತು 

ಶ್ರಿ ಶ್ರಿ ಆಳಗಯ್ಯ ರ್ಪೆರ್ಷಿ ಮಾಸ್ಟರ್‌ ಹಾಗಲ್ವಾಡಿ 

೮. ಕಾಲಜ್ಞಾನವು 
ಆದಿ : ೧೯ 


೮. ರ್ಸ ೧೯೧೫ನೇ ಇಸವಿ ಮೇ ತಾರೀಖು ೩೦ನೇ 
ರಾಕ್ಸಸನಾಮ ಸಂವತ್ಸರದ ನಿಜ ವೈಶಾಖ ಬಹುಳ ೨ 
ಭಾನುವಾರ ಬೆಳಗಿನ ೬ ಘಳಿಗೆಯಲ್ಲಿ ಪರಮಾತ್ಮನು 
ಯಿಂದ್ರನಲ್ಲಿ ಯಿರುವಾಗ್ಕೆ ಕಾಲಜ್ಞಾನ ಬರೆಯುವದಕ್ಕೆ 
ಶುಭಮಸ್ತು ॥ ಶ್ರೀ ಪರಮಹಂಸ ಪ್ರಸಂನಾ ॥ ರುದ್ರ 
ಮುನಿಸ್ವಾಮಿಗಳಿಂದಲೂ ಬಸವಂಣನವರಿಂದಲೂ 
ನೀಲಂಮನವರಿಂದಲೂ ಹೇಳಲ್ಪಟ್ಟ ಕಾಲಜ್ಞಾನವಂನು 
ವಿವರಿಸಲ್ಪಡುತ್ತವೆ. 


೨೫೫ ನೀಲಂಮನವರ ಕಾಲಜ್ಞಾನ ಪೂರ್ಣಮಾದುದು. 


ಇತಿಹಾಸ ದರ್ಶನ / ೨೯೮ 


೯. ವೈದ್ಯ ಸಂಗ್ರಹ ೧ನೇ ಭಾಗ 


ಶ್ರೀ ಗುರು ಪರಬ್ರಂಹ್ಮಣೇನಮಃ॥ ಸ್ಸ ೧೯೧೭ ನೇ 
ಇಸವಿ ರ್ಜೂ ತಾರೀಖು ೫ನೇ ನಳಸಂವತ್ಸರದ ಜೇಷ್ಠ ಶುದ್ಧ 
೫ ಸೋಮವಾರ ಪ್ರಾತಃಕಾಲ ೧ನೇ ಘಳಿಗೆಯಲ್ಲಿ ಪರ 
ಮಾತ್ಮನು ಕುಬೇರದಲ್ಲಿ ಇರುವಾಗ ಮೇಷ್ಠರ ಅಳಗಯ್ಯನು 
ತಂನ ಸ್ವಂತಕಾಗಿ ವೈದ್ಯಸಂಗ್ರಹ ಬರದು ಕೊಂಡದಕ್ಕೆ 
ಶುಭಮಸ್ತು 


FoF 


ಸಿಂ೯ ೧೯೧೬ ನೇ ಇಸವಿ ರ್ಜೂ ತಾರೀಖು ೨೦ ನೇ 
ನಳಸಂವತ್ಸರದ ಜೇಷ್ಠ ಬಹುಳ ೫ ಮಂಗಳವಾರ ಪ್ರಾತಃಕಾಲ 
೨ ಘಳಿಕೆಯಲ್ಲಿ ಪರಮಾತ್ಮ ಈಶ್ಶಾನ್ಯದಲ್ಲಿ ಇರುವಾಗ್ಕೆ 
ಹಾಗಲವಾಡಿ ಸ್ಕೂಲ್‌ ಹೆಡ್ಮಾಷ್ಕರು ರ್ಪೆರ್ಷದಾರ್ರು 
ಅಳಗಯ್ಕನವರು ತಂಮ ಸ್ವಂತಕ್ಕಾಗಿ ವೈದ್ಮಸಂಗ್ರಹ 
ಬರೆದುಕೊಂಡದಕ್ಕೆ ಶುಭಮಸ್ತು. 


ಅಳಗಯ್ಯ ರ್ಪೆರ್ಷಿಮಾಷ್ಕರು ಹಾಗಲವಾಡಿ ಸ್ಕೂಲ್‌ 
ಹೆಡ್ಮಾಷ್ಕರು. 
ಶ್ರಿ ಸರ್ವಗ್ನ ಮೂರ್ತಿ ವಚನ 
ಆದಿ: ೧೯ 


ಶ್ರೀ ಗುರುಪರಬ್ರಂಹ್ಮಣೇನಮಃ! ಸರ ೧೯೧೧ ನೇ 
ಇಸವಿ ಜ ತ್ಯ ತಾರೀಖು ೬ನೇ ಸಾಧಾರಣ Rs io 
Sa Re "ಇರುವಾಗ ಮೇಷ್ಟರ 
ಅಳಗಯ್ಯನವರು ತಮ್ಮ ಸ್ವಂತಕ್ಕಾಗಿ ಸರ್ವಜ್ಞ ಮೂರ್ತಿ 
ವಚನ ಬರೆದ ನುಕೊಂಡದಕ್ಕೆ ಶುಭಮಸ್ತು 

ಪ್ರೀ ರಾಮ ಪ್ರಸನ್ನಾ ॥ 

ಅಂತ್ಮ:೧೨೮ ೯ 

ಅಂತು ಸಂಧಿ ೨೯ಕ್ಕಂ ಪದ ೧೧೫೬ ಕಂ ಮಂಗಳಮಸ್ತು 
!ಸಂಪೂರ್ಣ॥ 


ಸರ೯ ೧೯೧೧ ನೇ ಇಸವಿ ಫೆಬ್ಬರವರಿ ತಾರೀಖು ೮ನೇ 
ಸಾಧಾರಣ ಸಂವತ್ಸರದ ಮಾಘ ಶುದ್ದ ೧೦ ಬುಧವಾರ 
ಹಾಗಲ್ವಾಡಿ ಮೇಷ್ಠರು ಆಳಗಯ್ಯನವರು ತಮ್ಮ ಸ್ವಂತಕ್ಕಾಗಿ 
ಸರ್ವಜ್ಞಮೂರ್ತಿ ವಚನ ಬರೆದು ಕೊಂಡದಕ್ಕೆ ಶುಭಮಸ್ತು 


ಅಳಗಯ್ಯ ರ್ಪೆರ್ಷ ಮಾಷ್ಠರು. 


೧೧. ಹಾಷಾಣಮಾಲಾ ವೃತ್ತಾ ವ್ಯಾಖ್ಯಾನ ಸಹಾ 
ಕಾಳಿದಾಸ ವಿರಚಿತ 
೧೯ 


ಶ್ರಿ ಗುರುಪರಬ್ರಂಹ್ಮಣೇನಮಃ ಸಂ೯ ೧೯೧೨ ಇಸವಿ 
ಮೇ ತಾರೀಖು ೨೭ನೇ ಪರಿಧಾವೀ ಸಂವತ್ಸರದ ಜೇಷ್ಠ ಶುದ್ಧ 
೧೨ ಸೋಮವಾರ ಹಗಲು, ೨೦ನೇ ಘಳಿಯಲ್ಲಿ ಪರಮಾತ್ಮನು 
ಸೈರುತ್ಮದಲ್ಲಿ ಬಿಜಮಾಡಿಕೊಂಡು ಇರುವಲ್ಲಿ ಹಾಗಲವಾಡಿ 
ಸ್ಕೂಲ್‌ ರ್ಪೆರ್ಷ ಮಾಸ್ಕರು ಅಳಗಯ್ಯನವರು ತಂಮ 
ಸ್ವಂತಕ್ಕಾಗಿ ಪಾಷಾಣಮಾಲಾ ವೃತ್ತಾ ವ್ಯಾಖ್ಯಾನ ಸಹಿತ 
ಬರೆಯುವದಕ್ಕೆ ಶುಭಮಸ್ತು. 


ಅಂತ್ಯ ೨೫೯ ಕಾಳಿದಾಸರು ಮಾಡಿದ ಕಲ್ಮಾಲೆ ವೃತ್ತ 
ಸಮಾಪ್ತಂ ಸ್ಸ ೧೯೧೨ ರ್ಜೂ ತಾರೀಖು ೨ನೇ ಪರಿಧಾವಿ 
ಸಂವತ್ಸರದ ಜೇಷ್ಠ ಬಹುಳ ೩ ಭಾನುವಾರ ಹಗಲು ೧೯ 
ಘಳಿಗೆಯಲ್ಲಿ ಪರಮಾತ್ಮನಾದ ಪರಬ್ರಂಹ್ಮಸ್ವಾಮಿಯು 
ನೈರುತ್ಯದಲ್ಲಿ ಬಿಜಮಾಡಿಕೊಂಡಿರುವಲ್ಲಿ ಹಾಗಲ್ವಾಡಿ ಸ್ಕೂಲ್‌ 
ಹೆಡ್ಮಾಷ್ಕರು ರ್ಪೆರ್ಷದಾರ್ರು ಅಳಗಯ್ಯನವರು : ತಮ್ಮ 
ಸ್ವಂತಕ್ಕಾಗಿ ಪಾಷಾಣಮಾಲ ನತ್ತಾ ಬರದ್ದು ಶ್ರೀ ಶ್ರೀ ಶ್ರೀ 


ಕಾಳಿದಾಸ ಮಾಡಿದ ಕಲ್ಮಾಲೆ ವೃತ್ತಾ ಸಮಾಪ್ತಂ 
೧೨. ಹಿಂದೂ ಯುನಾನಿ ವೈದ್ಯ 
ಆದಿ: ೧೨೯ 


ರ್ಸ ೧೯೧೭ ನೇ ಇಸವಿ ಆಗಷ್ಟು ತಾರೀಖು ೧೨ನೇ 
ಪಿಂಗಳನಾಮ ಸಂವತ್ಸರದ ಶ್ರಾವಣ ಬಹುಳ ೧೦ ಭಾನುವಾರ 
ಮಧ್ಯ್ಮಾಂಹ್ನ ೧॥ ಘಂಟೆಯಲ್ಲಿ ರ್ಪೆರ್ಷ ಮಾಸ್ಟರು 
ಅಳಗಯ್ಯನವರು ತಂಮ ಸ್ವಂತಕಾಗಿ ಹಿಂದು ಯುನಾನಿ 


ವೈದ್ಯ ಸುಗಂಧ ಭೋದಕ ಬರದು ಕೊಂಡದಕ್ಕೆ ಶುಭಮಸ್ತು. 


ಪ್ರಿ ರಾಮ ಪ್ರಸಂನಾ॥ 


೨೦೫ ೯ 


ಅಂತ್ಯಃ ಸಂ೯ ೧೯೧೯ನೇ ಇಸವಿ ಎಪ್ರೀಲ್‌ ತಾರೀಖು 
೩ನೇ ಪಿಂಗಳ ಸಂವತ್ಸರದ ಫಾಲ್ಗುಣ ಬಹುಳ ೭ ಸಪ್ತಮಿ 
ಬುಧವಾರ ಪ್ರಾತಃಕಾಲ ೨ ಘಳಿಗೆಯಲ್ಲಿ ಹಾಗಲವಾಡಿ 
ಗೌರನ್ಮೆಂಟು ಸ್ಕೂಲ್‌ ಹೆಡ್ಮಾಷ್ಕರು ಪೇರ್ಷದಾರ್‌ ಅಳಗಯ್ಯ 
ನವರು ತಂಮ ಸ್ವಂತಕ್ಕಾಗಿ ಯುನಾನಿ ವೈದ್ಯ ಸುಗಂಧ 
ಭೋದಕ ಸಹ ಬರೆದು ಪೂರೈಸಿರುವುದಕ್ಕೆ ಶುಭಮಸ್ತು. 


ಇತಿಹಾಸ ದರ್ಶನ / ೨೯೯ 


ಅಳಗಯ್ಯ ರ್ಪೆರ್ಷಿ ಮಾಸ್ಟ್‌ರು ಹಾಗಲವಾಡಿ . 


ಹೀಗೆ ಅನೇಕ ಕೃತಿಗಳನ್ನು ಓಲೆ ಮೇಲೆ ಬರೆದು ತಮ್ಮ 
ಸಂಗ್ರಹವನ್ನು ಹೆಚ್ಚಿಸಿ ಕೊಳ್ಳುತ್ತಾ ಇದ್ದರು. ತದನಂತರ 
ಕೋರಿಕಾಗದದ ಹಸ್ತಪ್ರತಿಗಳಲ್ಲಿ ಅನೇಕ ವಚನಗಳನ್ನು, 
ಸ್ವರವಚನಗಳು, ಕೀರ್ತನೆಗಳು, ಲಘುಕೃತಿಗಳನ್ನು 
ಬರೆದಿದ್ದಾರೆ. ಮುದ್ರಿತ ಪುಸ್ತಕಗಳನ್ನು ಮತ್ತೆ ಓಲೆಯ ಮೇಲೆ 
ಬರೆದುಕೊಂಡಿರುವುದನ್ನು ನಾವು ಮೇಲಿನ ಪುಷ್ಟಿಕೆಗಳಿಂದ 
ತಿಳಿಯಬಹುದಾಗಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು 
ರಚಿಸಿದ ಚಾಮುಂಡಿಕಾ ಲಘು ನಿಘಂಟು, ಸ್ವರ ಚೂಡಾಮಣಿ 
ಕೃತಿಗಳು ಅವರ ಆಜ್ಞಾನಾನುಸಾರ ಕಲ್ಲಚ್ಚಿನಲ್ಲಿ 
ಮುದ್ರಣಗೊಂಡವು. ಆ ಕೃತಿಗಳನ್ನು ಅಳಗಯ್ಯನವರು ಮತ್ತೆ 
ಓಲೆ ಮೇಲೆ ಬರೆದುಕೊಂಡಿದ್ದಾರೆ. 


ಹಸ್ತ ಪ್ರತಿ ಶಾಸ್ತ್ರದ ಬಗ್ಗೆ ಈ ಶತಮಾನದಲ್ಲಿ ಸಾಕಷ್ಟು 
ಚರ್ಚಿತವಾಗಿದ್ದರೂ ಈ ಶತಮಾನದಲ್ಲಿ ಲಿಪ್ಯಂತರಗೊಂಡ 
ಓಲೆಗರಿಯ ಹಸ್ತಪ್ರತಿಗಳು ಇಷ್ಟು ಸಂಖ್ಯೆಯಲ್ಲಿ ಒಂದು 
ಕಡೆ ದೊರೆತಿರುವುದು ಬಹಳ ಅಪರೂಪವೆ. (ಈ 
ಹಸ್ತಪ್ರತಿಗಳನ್ನು ಜತನದಿಂದ ಕಾಪಾಡಿಕೊಂಡು ಬಂದಿರುವ 
ಶ್ರೀ ಹಾಗಲವಾಡಿ ಅಳಗಯ್ಯನವರು ಅರ್ಥಾತ್‌ ಲಿಪಿಗಾರರ 
ಮೊಮ್ಮಕ್ಕಳು. ಅಧ್ಯಯನಕ್ಕೆ ಸಹಕರಿಸಿದ ಇವರಿಗೆ ನನ್ನ 
ಅನಂತ ಧನ್ಯವಾದಗಳು. ಈ ಪುಪ್ಪಿಕೆಗಳನ್ನು ಪ್ರಕಟಿಸಲು 
ಮಾರ್ಗದರ್ಶನ ನೀಡಿದ ಹಿರಿಯ ಹಸ್ತಪ್ರತಿ ತಜ್ಞರಾದ ಶ್ರೀ 
ಎಸ್‌. ಶಿವಣ್ಣನವರಿಗೆ ವಂದನೆಗಳು). 


೦ 


ಇತಿಹಾಸ ದರ್ಶನ / ೩೦೦ 


